ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 

ದಿನಾಂಕ: 19-03-2021 ಪ್ರಶ್ನೆ ಸ೦ಖ್ಯೆ: 1425 (1674) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ: ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕೇತು 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕೃಷಿ ಸಚಿವರು 
ವಿಷಯ: ಕಲಬುರಗಿ ಮತ್ತು ಬೀದರ್‌ ಜಿಲ್ಲೆಗಳ ರೈತರ ಕೃಷಿ ಉಪಕರಣಗಳ ವಿತರಣೆ ಹಾಗೂ ಅತಿವೃಷ್ಟಿ 


ಹಾಗೂ ಅನಾವೃಷ್ಠಿ ಕುರಿತು 


(ಅ) ಕಲಬುರಗಿ ಮತ್ತು ಬೀದರ್‌ ಜಿಲ್ಲೆಯ ಕೃಷಿ ಇಲಾಖೆಯಲ್ಲಿ 2018ರಿಂದ 
ಇಲ್ಲಿಯವರೆಗೆ ರೈತರಿಗೆ ವಿತರಿಸಲಾಗಿರುವ ಕೃಷಿ ಉಪಕರಣಗಳ ಸಂಖ್ಯೆ ಎಷ್ಟು; 


(ಆ) ಕೃಷಿ ಉಪಕರಣಗಳನ್ನು ವಿತರಿಸಲಾಗಿದ್ದಲ್ಲಿ ತಾಲ್ಲೂಕುವಾರು ಸಂಪೂರ್ಣ 
ಮಾಹಿತಿ ಒದಗಿಸುವುದು; 


(ಇ) ಕಲಬುರಗಿ ಮತ್ತು ಬೀದರ್‌ ಜಿಲ್ಲೆಯಲ್ಲಿ ಅತಿವೃಷ್ಣಿ ಮತ್ತು ಅನಾವೃಷ್ಣಿಯಿಂದ 
ಆಗಿರುವ ನಷ್ಠ ಎಷ್ಟು; 


(ಈ) ಹಾನಿಯಾದ ರೈತರಿಗೆ ನೀಡಲಾದ ಪರಿಹಾರವೇನು? (ತಾಲ್ಲೂಕುವಾರು 
ವಿವರವಾದ ಮಾಯಿತಿ ನೀಡುವುದು) 


